KA/ BG- GPO / 2515 /WPP -47 / 2009 - 2011 


ಕರ್ನಾಟಕ ರಾಜ್ಯಪತ್ರ 


M 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ ಬೆಂಗಳೂರು, ಗುರುವಾರ, ನವೆಂಬರ್ ೧೮, ೨೦೧೦ (ಕಾರ್ತಿಕ ೨೭, ಶಕ ವರ್ಷ ೧೯೩೨) | ಸಂಚಿಕೆ ೪೫ 


ಭಾಗ - ೨ 
ನೇಮಕಗಳು , ಸ್ಥಳ ನೇಮಕಗಳು , ವರ್ಗಾವಣೆಗಳು , ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 

ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಇ 318 ಪೊಸಿಪ 2009, ಬೆಂಗಳೂರು, ದಿನಾಂಕ: 12ನೇ ಅಕ್ಟೋಬರ್, 2010 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಿವಿಲ್) ರವರುಗಳಿಗೆ ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 32 ರಡಿಯಲ್ಲಿ ವೇತನ ಶ್ರೇಣಿ ರೂ . 18150 - 26925 / - ರ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ 
(ಸಿವಿಲ್) ( ನಾನ್ ಐಪಿಎಸ್) ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ, ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕ್ರಮ | ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 

ಮುಂಬಡ್ತಿಯ ನಂತರ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 
ಸಂಖ್ಯೆ ಶ್ರೀಯುತರು: 
1. ಕೆ. ಈಶ್ವರ ಪ್ರಸಾದ್, ಡಿವೈ .ಎಸ್. ಪಿ., ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು | ಎಸ್. ಪಿ., ಎಸ್.ಸಿ.ಆರ್‌.ಬಿ. ಬೆಂಗಳೂರು - ಖಾಲಿ ಹುದ್ದೆ | 

ರವಿ ನಾರಾಯಣ್, ಡಿವೈ .ಎಸ್. ಪಿ ., ಜಮಖಂಡಿ ಉಪ ವಿಭಾಗ | ಎಸ್. ಪಿ., ಮೆಸ್ಕಾಂ, ಮಂಗಳೂರು - ಖಾಲಿ ಹುದ್ದೆ 
ಎಂ . ಕೃಷ್ಣಪ್ಪ, ಡಿವೈ.ಎಸ್. ಪಿ ., ಮೆಸ್ಕಾಂ, ಮಂಗಳೂರು 

ಎಸ್. ಪಿ ., ಕರ್ನಾಟಕ ಲೋಕಾಯುಕ್ತ - ಖಾಲಿ ಹುದ್ದೆ | 
ಮೇಲ್ಕಂಡ ಸ್ವತಂತ್ರ ಪ್ರಭಾರ ನೇಮಕಾತಿಯು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ಅರ್ಜಿ ಸಂಖ್ಯೆ: 149/2008ರಲ್ಲಿ ನೀಡಿರುವ 
ತೀರ್ಪಿನ ಅನ್ವಯ ಪರಿಷ್ಕರಣೆಗೊಳ್ಳಲಿರುವ ಡಿವೈ . ಎಸ್. ಪಿ., ( ಸಿವಿಲ್) ವೃಂದದ ಜೇಷ್ಠತಾ ಪಟ್ಟಿಯಲ್ಲಿ ನಿಗಧಿಪಡಿಸಬಹುದಾದ ಜೇಷ್ಠತೆಗೆ ಮತ್ತು 
ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ :28578 - 591, 26731 - 42/2009 ರಲ್ಲಿ ನೀಡಬಹುದಾದ ತೀರ್ಪಿಗೆ ಒಳಪಟ್ಟಿರುತ್ತದೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ.ಎನ್. ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ, ( ಪೋಲೀಸ್ ಸೇವೆಗಳು ) 


ಪಿ.ಆರ್ . 1519 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಮಮಇ 248 ಎಸ್‌ಜೆಡಿ 2010, ಬೆಂಗಳೂರು, ದಿನಾಂಕ: 21ನೇ ಅಕ್ಟೋಬರ್, 2010 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಈ ಕೆಳಕಂಡ ಸಹಾಯಕ ನಿರ್ದೆಶಕರ ವೃಂದದ ಅಧಿಕಾರಿಗಳಿಗೆ 
( ವೇತನ ಶ್ರೇಣಿ ರೂ .7400 - 13120) ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕಗಳಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ 
ಕರ್ನಾಟಕ ನಾಗರೀಕ ಸೇವಾ ( ಆರ್‌. ಪಿ. ಪಿ. ಪಿ) ನಿಯಮಾವಳಿ 1978 ರ ನಿಯಮ 2(1) ( 3) ರ ಮೇರೆಗೆ ( ಸಹಾಯಕ ನಿರ್ದೆಶಕರ ವೃಂದದ ಜೇಷ್ಠತೆ 
ಪಟ್ಟಿಯ ಪುನರಾವಲೋಕನಾ ಷರತ್ತಿಗೊಳಪಟ್ಟು) ಬಡ್ತಿ ನೀಡಲಾಗಿದೆ. 


( ೬೦೯ ) 


೬೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


ಭಾಗ - ೨ 


ಕ್ರ. ಸಂ . 


ಅಧಿಕಾರಿಗಳ ಹೆಸರು 


04 - 06 - 2004 


04 - 06 - 2004 


04 - 06 - 2004 


ಪದ್ಮ ಎಸ್.ರಾಯ್ 
ಅಪ್ಪಣ್ಣನವರ್‌ ಟಿ. ಎನ್ 
ಸುರೇಖ ವಿಜಯಪ್ರಕಾಶ್ 
ರೋಹಿಣಿ ಸಿ . ಹಿರೇಮರ್ 
| ದಿವ್ಯ ನಾರಾಯಣಪ್ಪ 
ಎಂ .ವೀಣಾ 


04 - 06 - 2004 


04 - 06 - 2004 


04 - 06 - 2004 


ಸುಜಾತ. ಎಸ್ 


04 - 06 - 2004 


ದೇವರಾಜ್ ಹೆಚ್. ಬಿ 


04 - 06 - 2004 


ವೆಂಟಮುರಿ ಬಿ . ಎ . ( ಪ . ಪಂ ) 


30 - 04 - 2006 


ಬಾಬು ಎಸ್ . ಕಲಾದಗಿ ( ಪ . ಜಾ ) 


04 - 06 - 2004 


ಮುನಿರಾಜು. ಎಂ . ( ಪ . ಜಾ ) 


04 - 06 - 2004 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 , 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 


ಪಿ.ಆರ್ . 1521 


PERSONNEL AND ADMINISTRATIVE REFORMS SECRETARIAT 

NOTIFICATION 
No : DPAR 604 SAS 2010 , Bangalore, Dated 20th October 2010 


1 . Sri K . Amaranarayana , IAS (KN 96 ), Deputy Commissioner, U .K . District, Karwar is transferred with immediate 
effect and posted until further orders as Deputy commissioner, Chamarajanagara District vice Sri Chakravarthi Mohan , IAS 
transferred . 

2. Sri Amlan Aditya Biswas, IAS (KN 97), Deputy Commissioner, Chitradurga District , is transferred with 
immediate effect and posted until further orders as Deputy commissioner, Bellary District vice Sri. B .Shivappa, IAS transferred . 

3. Sri Subodh Yadav, IAS (KN 99), waiting for posting is posted with immediate effect and until further orders as 
Deputy commissioner, D .K . District, Mangalore vice Sri V . Ponnuraj, IAS transferred. 

4. Sri Chakravarthi Mohan , IAS (KN 99), Deputy Commissioner, Chamarajanagara District, is transferred with 
immediate effect and posted until further orders as Director, Pre -University Education & Special Officer, CET Cell, Bangalore 
vice Sri. S .Shankaranarayana, IAS transferred . 

5 . Sri V . Ponnuraj, IAS (KN 2000 ), Deputy Commissioner, D .K . District, Mangalore is transferred with immediate 
effect and posted until further orders as Deputy commissioner, Shimoga District vice Sri. Pankaj Kumar Pandey , IAS 
transferred. 

6 . Sri S.Shankaranarayana, IAS (KN 2000 ), Director, Pre -University Education & Special Officer, CET Cell, 
Bangalore is transferred with immediate effect and posted until further orders as Deputy Commissioner, Gadag District vice 
Dr.N . V . Prasad , IAS transferred . 

7 . Sri B . N . Krishnaiah , IAS (KN 2000 ), Deputy Secretary to Government & E / Officer on Special Duty to Hon ble 
Chief Minister, is transferred with immediate effect and posted until further orders as Deputy Commissioner, U .K . District, 
Karwar vice Sri. K .Amaranarayana , IAS transferred . 

8 . The services of Dr. M . N . Ajay Nagabhushan , IAS (KN 2004), Managing Director, Hubli Electricity Supply 
Company (HESCOM ) are withdrawn from Energy Department with immediate effect and posted until further orders as Deputy 
Commissioner, Ramanagara District, vice Sri G .L .Chandrasekaraiah , IAS transferred . 

9 . Dr. N . V. Prasad , IAS (KN 2004 ), Deputy Commissioner, Gadag District, is transferred with immediate effect and 
posted until further orders as Deputy Commissioner, Chitradurga District, vice Sri Amlan Aditya Biswas, IAS transferred . 
10 . Smt C . Shikha, IAS (KN 2004 ), Chief Executive Officer, Dharwad Zilla Panchayat is transferred with immediate effect and 
posted until further orders as Deputy Commissioner, Kolar District, vice Sri. N .Prabhakar, IAS transferred . 


By Order and in the Name of the Governor of Karnataka 

K .G .Anantha , 
Under Secretary to Government 

DP & AR (Services -1) 


PR1522 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 

೬೧೧ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 149ಎಲ್‌ಎಜಿ 2010, ಬೆಂಗಳೂರು, ದಿನಾಂಕ : 13ನೇ ಅಕ್ಟೋಬರ್, 2010 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳ 1977ರಲ್ಲಿನ ಷರತ್ತಿಗಳಿಗೊಳಪಟ್ಟು 
ದಿನಾಂಕ: 20 - 09 - 2010ರಿಂದ ಮುಂದಿನ ಆದೇಶದವರೆಗೆ ಅಥವಾ ಹೊಸದಾಗಿ ಸರ್ಕಾರಿ ವಕೀಲರನ್ನು ನೇಮಿಸುವವರೆಗೆ ಇವೆರಡರಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಶ್ರೀ ಕೆ. ಬಾಲಸುಬ್ರಮಣ್ಯಂ, ವಕೀಲರು, ಇವರನ್ನು ಚಾಮರಾಜನಗರ ಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ 
ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ನಾ .ಮಹಾಲಕ್ಷ್ಮಮ್ಮ., 

ಸರ್ಕಾರದ ಅಧೀನ ಕಾರ್ಯದರ್ಶಿ( ಆಡಳಿತ- 1), 
ಪಿ . ಆರ್‌ . 1523 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


INDIAN AUDIT AND ACCOUNTS DEPARTMENT 

NOTIFICATION 
No: ES I / A 6 /2010 -11/140 , Bangalore, Dated 214 October, 2010 
Shri S. PRABHU , IA & AS , has assumed charge as Principal Accountant General (A & E ), Karnataka , Bangalore , on the 
forenoon of 21st October ,2010 . Prior to his assumption of charge he was functioning as Principal Director of Regional Training 
Institute , Chennai. He has worked in Central Ministries at Delhi, Ordnance Factories , Kolkata and in offices of Accountant 
General, Kerala , West Bengal and Tamil Nadu . He is a Certified Internal Auditor (CIA ) and Certified Information System Auditor 
( CISA ). 

Office of the Principal AccountantGeneral (A & E ) 
P . R .1524 

Deputy Accountant General ( Admn ) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 69 ಎಟಿಎಸ್ 10 2010 , ಬೆಂಗಳೂರು, ದಿನಾಂಕ: 04ನೇ ಅಕ್ಟೋಬರ್ , 2010 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 50 ಎಟಿಎಸ್ 2010, ದಿನಾಂಕ: 25 - 09 -2010ರಂದು ಶ್ರೀ ಎಂ . ಮುನಿವೀರಪ್ಪ , 
ಉಪನಿಯಂತ್ರಕರು , ರಾಜ್ಯ ಲೆಕ್ಕಪತ್ರ ಇಲಾಖೆ, ಬೆಂಗಳೂರು ಇವರನ್ನು ನಿಯೋಜನೆ ಮೇಲೆ ಕೋಲಾರ ತಾಲ್ಲೂಕು ತಹಶೀಲ್ದಾರ್ ಹುದ್ದೆಗೆ 
ನೇಮಿಸಿರುವುದನ್ನು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ದಿನಾಂಕ: 29 - 09 - 2010ರ ಆದೇಶದಲ್ಲಿ STAY ಮಾಡಿರುವುದರಿಂದ 
ಸ್ಥಳನಿರೀಕ್ಷಣೆಯಲ್ಲಿದ್ದ ಶ್ರೀಮತಿ ಎಸ್. ಎಂ . ಮಂಗಳ ಇವರನ್ನು ತಹಶೀಲ್ದಾರ್, ಬಾಗೇಪಲ್ಲಿ ಇಲ್ಲಿಗೆ ಸ್ಥಳನಿಯುಕ್ತಿಗೊಳಿಸಿರುವುದನ್ನು Abeyance ನಲ್ಲಿ 
ಇಟ್ಟು ಅವರನ್ನು ಕೋಲಾರ ತಹಶೀಲ್ದಾರ್‌ ಹುದ್ದೆಯಲ್ಲಿ ಮುಂದಿನ ಆದೇಶದವರೆಗೆ ಮುಂದುವರಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ .ಎಸ್ .ದೇಸಾಯಿ , 
ಸರ್ಕಾರದ ಉಪಕಾರ್ಯದರ್ಶಿ , 

ಕಂದಾಯ ಇಲಾಖೆ, 
ಪಿ . ಆರ್ . 1525 

(ಸೇವೆಗಳು & ವಿಪತ್ತು ನಿರ್ವಹಣೆ) 


PERSONNEL AND ADMINISTRATIVE REFORMS SECRETARIAT 

NOTIFICATION 
No: DPAR 190 SPS 2010 (P ), Bangalore, Dated 13th October, 2010 
Sri T. A . Parthasarathi, IAS, Joint Secretary to Government, Home Department (Law & Order) is placed in substantive 
concurrent charge of the post of the Secretary to Government, Prison , Crimes & Auxillary Services, Home Department, 
Bangalore with effect from 27-09-2010 and until further orders in place of Sri T .Suneel Kumar, IPS transferred vide Government 
Notification of even number dated :25 -09- 2010 . 

By Order and in the name of the Governor of Karnataka , 

ASHOK P . ATRE , 

Under Secretary to Government, 
P . R . 1526 

DP & AR (Services- IV ) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 69 ಎಟಿಎಸ್ 2010 , ಬೆಂಗಳೂರು, ದಿನಾಂಕ: 30ನೇ ಸೆಪ್ಟೆಂಬರ್ , 2010 
ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಹಶೀಲ್ದಾರ್‌ಗಳ ವರ್ಗಾವಣೆಯನ್ನು ಆಡಳಿತ ಹಿತದೃಷ್ಟಿಯಿಂದ 
ಮಾಡಬೇಕಾಗಿರುವುದರಿಂದ ದಿನಾಂಕ: 29 - 09 - 2010ರಂದು ನಡೆದ ವೃಂದ ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಈ ಕೆಳಕಂಡ ತಹಶೀಲ್ದಾರರ 


ಕ್ರಮ 


ಸಂಖ್ಯೆ 


೬೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 

ಭಾಗ - ೨ 
ವರ್ಗಾವಣೆಗಳನ್ನು ಮಾಡಲು ಅನುಮೋದಿಸಿದ್ದು , ಅದರಂತೆ ಈ ಕೆಳಕಂಡ ತಹಶೀಲ್ದಾರರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

ತಹಶೀಲ್ದಾರರ ಹೆಸರು & ಹಾಲಿ 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ವರ್ಗಾಯಿಸಿ ನೇಮಿಸಿದ ಸ್ಥಳ 
ಶ್ರೀ : ಶ್ರೀಮತಿ 
ಎಸ್ .ಎಸ್ . ನಾಗಠಾಣ, 

ತಹಶೀಲ್ದಾರ್‌, ಕಲಘಟಗಿ ತಾಲ್ಲೂಕು, ಧಾರವಾಡ ಜಿಲ್ಲೆ 
ತಹಶೀಲ್ದಾರ್‌, ಶಿರಹಟ್ಟಿ ತಾಲ್ಲೂಕು, ಗದಗ ಜಿಲ್ಲೆ | (ಶ್ರೀ ಇ. ಬಾಲಕೃಷ್ಣಪ್ಪ ಇವರ ಜಾಗಕ್ಕೆ) 
ಇ. ಬಾಲಕೃಷ್ಣಪ್ಪ , 

ತಹಶೀಲ್ದಾರ್‌, ಶಿರಹಟ್ಟಿ ತಾಲ್ಲೂಕು, ಗದಗ ಜಿಲ್ಲೆ 
ತಹಶೀಲ್ದಾರ್‌, ಕಲಘಟಗಿ ತಾಲ್ಲೂಕು, 

( ಶ್ರೀ ಎಸ್.ಎಸ್. ನಾಗಠಾಣ ಇವರ ಜಾಗಕ್ಕೆ) 
ಧಾರವಾಡ ಜಿಲ್ಲೆ 
ಆರ್‌. ಯಶೋಧ, 

ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, 
ತಹಶೀಲ್ದಾರ್‌, ನಗರಾಭಿವೃದ್ದಿ ಕೋಶ 

ತುಮಕೂರು ಜಿಲ್ಲೆ - ಖಾಲಿ ಹುದ್ದೆಗೆ. 
ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಛೇರಿ 
ತಬಸ್ಸುಮ್ ಜಿಹೆರಾ, 

ಪುರಸಭೆ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ 
ಸಹಾಯಕ ಕಾರ್ಯದರ್ಶಿ ( ಆಡಳಿತ) ಕರ್ನಾಟಕ | ಕಛೇರಿ, ತುಮಕೂರು ಜಿಲ್ಲೆ - ಖಾಲಿ ಹುದ್ದೆಗೆ 
ರಾಜ್ಯ ವಕ್ಸ್ ಮಂಡಳಿ , ಬೆಂಗಳೂರು 
ಎಸ್ . ಎಂ . ಮಂಗಳ, 

ತಹಶೀಲ್ದಾರ್‌, ಬಾಗೇಪಲ್ಲಿ ತಾ , 
ತಹಶೀಲ್ದಾರ್‌, ಸ್ಥಳ ನಿರೀಕ್ಷಣೆಯಲ್ಲಿ 

ಚಿಕ್ಕಬಳ್ಳಾಪುರ ಜಿಲ್ಲೆ 

( ಶ್ರೀ ಟಿ. ಎ .ಹನುಮಂತರಾಯಪ್ಪ ಇವರ ಜಾಗಕ್ಕೆ) 
ಟಿ . ಎ . ಹನುಮಂತರಾಯಪ್ಪ, ತಹಶೀಲ್ದಾರ್‌, ಮುನ್ಸಿಪಲ್ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ 
ಬಾಗೇಪಲ್ಲಿ ತಾ||, ಚಿಕ್ಕಬಳ್ಳಾಪುರ ಜಿಲ್ಲೆ 

ಕಛೇರಿ, ಕೋಲಾರ ಜಿಲ್ಲೆ 
ಕೆ.ಎನ್. ಪ್ರವೀಣ್‌ಕುಮಾರ್‌ 

ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ , ಮೈಸೂರು ಇಲ್ಲಿನ 
ಚುನಾವಣಾ ತಹಶೀಲ್ದಾರ್‌, ಚಿಕ್ಕಮಗಳೂರು ಸಹಾಯಕ ಕಾರ್ಯದರ್ಶಿ ಹುದ್ದೆಗೆ ನೇಮಿಸಲು ಇವರ 
ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವವರು ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಗೆ ನೀಡಲಾಗಿದೆ. 
ಎಸ್. ಎಂ . ಶಿವಕುಮಾರ್ 

ಗೇಲ್ ಇಂಡಿಯಾ ಲಿಮಿಟೆಡ್ , ಬೆಂಗಳೂರು ಇಲ್ಲಿ 
ಸ್ಥಳ ನಿರೀಕ್ಷಣೆ 

ಶ್ರೀ ಚಿಕ್ಕಬೆಟ್ಟಯ್ಯ , ಕೆ.ಎ .ಎಸ್ ಅಧಿಕಾರಿ ಇವರ 
ಅಮಾನತ್ತಿನಿಂದ ತೆರವಾದ ಹುದ್ದೆಯಲ್ಲಿ ಸ್ವಂತ 

ವೇತನದ ಮೇಲೆ ಕಾರ್ಯನಿರ್ವಹಿಸಲು ನಿಯೋಜಿಸಿದೆ. 
ಜೆ. ನಂಜುಂಡೇಶ್ವರ 

ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಂಗಳೂರು ಇಲ್ಲಿ ಶ್ರೀ 
ಸ್ಥಳ ನಿರೀಕ್ಷಣೆ 

ಆರ್.ಶಿವಪ್ರಕಾಶ್ , ತಹಶೀಲ್ದಾರ್ ಇವರ ನಿವೃತ್ತಿಯಿಂದ 

ತೆರವಾದ ಹುದ್ದೆಗೆ . 
ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ವರ್ಗಾವಣೆ ಹೊಂದಿದ ತಹಶೀಲ್ದಾರರುಗಳನ್ನು ಕೂಡಲೇ ಕರ್ತವ್ಯದಿಂದ ಬಿಡುಗಡೆ ಮಾಡುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಎಸ್ . ದೇಸಾಯಿ , 
ಸರ್ಕಾರದ ಉಪ ಕಾರ್ಯದರ್ಶಿ, 

ಕಂದಾಯ ಇಲಾಖೆ, 
(ಸೇವೆಗಳು & ವಿಪತ್ತು ನಿರ್ವಹಣೆ) 


ಪಿ . ಆರ್ . 1527 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಣ 248 ಎಲ್ಇಟಿ 2010, ಬೆಂಗಳೂರು, ದಿನಾಂಕ: 08ನೇ ಅಕ್ಟೋಬರ್ , 2010 
ಕಾರ್ಮಿಕ ಇಲಾಖೆಯ ಶ್ರೀಮತಿ ಆರ್. ಅನುರಾಧ, ಸಹಾಯಕ ಕಾರ್ಮಿಕ ಆಯುಕ್ತರು ಪ್ರಸ್ತುತ ನಿಯಮ 32ರಡಿ ಉಪ ಕಾರ್ಮಿಕ 
ಆಯುಕ್ತರು, ಕೇಂದ್ರ ಕಛೇರಿಯ ಪ್ರಚಾರ ಮತ್ತು ಅಂಕಿ - ಅಂಶ ಶಾಖೆ ಇವರನ್ನು ಅವರು ಪ್ರಸ್ತುತ ನಿರ್ವಹಿಸುತ್ತಿರುವ ಹುದ್ದೆಯ ಕರ್ತವ್ಯವೂ ಸೇರಿದಂತೆ 
ಕರ್ನಾಟಕ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಸಹಾಯಕ ಕಾರ್ಮಿಕ ಆಯುಕ್ತರು ಹುದ್ದೆಯಲ್ಲಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧಿಕ ಪ್ರಭಾರದಲ್ಲಿ ಇಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಯು . ಎನ್ . ನಾಗೇಂದ್ರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 1528 

ಕಾರ್ಮಿಕ ಇಲಾಖೆ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


೬೧೩. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 505 ಸಅಸೇ 2010 , ಬೆಂಗಳೂರು, ದಿನಾಂಕ : 18ನೇ ಅಕ್ಟೋಬರ್, 2010 
ಶ್ರೀ ಬಿ. ಎ. ಮಹದೇವಪ್ಪ, ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಪ್ರಸ್ತುತ ವ್ಯವಸ್ಥಾಪಕ ನಿರ್ದೇಶಕರು, ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ 
ನಿಯಮಿತ, ಶಿವಮೊಗ್ಗ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರ ಆಪ್ತ ಕಾರ್ಯದರ್ಶಿ ಹುದ್ದೆಯಲ್ಲಿ ಮುಂದಿನ 
ಆದೇಶದವರೆಗೆ ಅಥವಾ ಮಾನ್ಯ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಆರ್. ವಿಜಯಾನಂದ ಶರ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 1529 

ಸಿ. ಆ. ಸು . ಇಲಾಖೆ (ಸೇವೆಗಳು - 3) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 569 ಎಎಸ್‌ಡಿ 2010 , ಬೆಂಗಳೂರು, ದಿನಾಂಕ: 12ನೇ ಅಕ್ಟೋಬರ್, 2010 
ಶ್ರೀ ಪಿ. ಜನಾರ್ಧನ ಉಪಾಧ್ಯ , ತಹಶೀಲ್ದಾರ್‌, ಸ್ಥಳ ನಿರೀಕ್ಷಣೆಯಲ್ಲಿರುವ ಇವರನ್ನು ಸಾರ್ವಜನಿಕ ಹಾಗೂ ಆಡಳಿತದ ಹಿತದೃಷ್ಟಿಯಿಂದ 
ಜಿಲ್ಲಾಧಿಕಾರಿಗಳ ಕಛೇರಿ, ಚಿಕ್ಕಮಗಳೂರು ಇಲ್ಲಿ ಖಾಲಿ ಇರುವ ಚುನಾವಣಾ ತಹಶೀಲ್ದಾರ್ ಹುದ್ದೆಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಬಿ. ಸಸಾಲಟ್ಟಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 1530 

ಕಂದಾಯ ಇಲಾಖೆ (ಸೇವೆಗಳು - 3) 

ಅಧಿಸೂಚನೆ 
ಸಂಖ್ಯೆ: ಕಂಇ 63 ಎಟಿಎಸ್ 2010 ( ಭಾ ), ಬೆಂಗಳೂರು, ದಿನಾಂಕ: 05ನೇ ಅಕ್ಟೋಬರ್ , 2010 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತ, ಬೆಂಗಳೂರು ಇಲ್ಲಿ ನಿಯೋಜನೆ ಮೇಲೆ ಆಡಳಿತಾಧಿಕಾರಿಯಾಗಿ 
ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಬಾಳಪ್ಪ ಹಂದಿಗುಂದ ಇವರ ಸೇವೆಯನ್ನು ಕಂದಾಯ ಇಲಾಖೆಗೆ ಹಿಂಪಡೆದು ಇವರನ್ನು ವಿಶೇಷ ತಹಶೀಲ್ದಾರ್‌, 
ಬೆಂಗಳೂರು ಪೂರ್ವ ತಾಲ್ಲೂಕು (ಕೆ. ಆರ್ . ಪುರಂ) ಇಲ್ಲಿನ ಖಾಲಿ ಹುದ್ದೆಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಆಡಳಿತ ಹಿತದೃಷ್ಟಿಯಿಂದ ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಎಸ್ . ದೇಸಾಯಿ , 
ಸರ್ಕಾರದ ಉಪ ಕಾರ್ಯದರ್ಶಿ , 

ಕಂದಾಯ ಇಲಾಖೆ, 
ಪಿ . ಆರ್‌ . 1531 

(ಸೇವೆಗಳು & ವಿಪತ್ತು ನಿರ್ವಹಣೆ) 

ಅಧಿಸೂಚನೆ 
ಸಂಖ್ಯೆ: ಆರ್ ಡಿ 566 ಎಎಸ್‌ಡಿ 2010, ಬೆಂಗಳೂರು, ದಿನಾಂಕ: 05ನೇ ಅಕ್ಟೋಬರ್ , 2010 

ಎನ್. ಸತೀಶ್, ತಹಶೀಲ್ದಾರ್‌, ಪ್ರಸ್ತುತ ಸಹಾಯಕ ನಿರ್ದೆಶಕರು, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಇಲಾಖೆಯಲ್ಲಿ 
ನಿಯೋಜನೆಯ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಇವರು ಸ್ಥಳ ನೇಮಕಾತಿಗಾಗಿ ಕಾಯಲಾಗಿದ್ದ, ದಿನಾಂಕ:23 - 06 - 2010 ರಿಂದ 25 -06 - 2010ರ 
ಅವಧಿಯನ್ನು ಕೆ. ಸಿ.ಎಸ್. ಆರ್ ನಿಯಮ 8(15) (ಎಫ್) ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಮಂಜೂರು ಮಾಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಬಿ. ಸಸಾಲಟ್ಟಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1532 

ಕಂದಾಯ ಇಲಾಖೆ (ಸೇವೆಗಳು - 3) 

ಅಧಿಸೂಚನೆ 
ಸಂಖ್ಯೆ : ಆರ್ : ಡಿ: 502 ಎಎಸ್‌ಡಿ 2010, ಬೆಂಗಳೂರು, ದಿನಾಂಕ: 30ನೇ ಸೆಪ್ಟೆಂಬರ್ , 2010 
ಶ್ರೀ ಜಿ . ಪ್ರಭಾಕರ ರೆಡ್ಡಿ , ನಿವೃತ್ತ ತಹಶೀಲ್ದಾರ್ ಇವರ ಖಾತೆಯಲ್ಲಿರುವ 240 ದಿನಗಳ ಗಳಿಕೆ ರಜೆಯನ್ನು ಕರ್ನಾಟಕ ನಾಗರೀಕ ಸೇವಾ 
ನಿಯಮಗಳು ನಿಯಮ 118(1)( ಎ) ಹಾಗು( 4) ರನ್ವಯ ನಗಧೀಕರಿಸಲು ಮಂಜೂರಾತಿ ನೀಡಿದೆ. 
ಸದರಿಯವರ ವಿರುದ್ಧ ಯಾವುದೇ ಇಲಾಖಾ ವಿಚಾರಣೆಗಳು ಇರುವುದಿಲ್ಲವೆಂದು ಈ ಮೂಲಕ ದೃಡೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಬಿ . ಸಸಾಲಟ್ಟಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 1533 

ಕಂದಾಯ ಇಲಾಖೆ (ಸೇವೆಗಳು - 3) 


208 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


230 - 9 


HIGH COURT OF KARNATAKA 

NOTIFICATION 
No : LCA- 11. 255 / 2010 , Bangalore, Dated 08th October, 2010 
Smt. Jascintha Phelomena D souza ,, Chief Administrative Officer, Prl. District & Sessions Court, Chikmagalur, is 
permitted to retire from service with effect from the afternoon of 30 - 11- 2010 , on attaining the age of superannuation , under Rule 
95 ( 1) of K .C .S . Rules. 

By Order, 

K . V . VENKATESH , 
P . R . 1534 

ASSISTANT REGISTRAR . 
NOTIFICATION 
No: GOB (1 ) 257 / 2006 , Bangalore , Dated 23rd September, 2010 
In exercise of the powers conferred by sub- section (1) of Section 13 of the Code of Criminal Procedure, 1973 (Central 
Act 2 of 1974 ), the High Court of Karnataka hereby confers powers of Judicial Magistrate of the Second Class on Ms. Rohini 
Sindhuri Dasari, I.A .S . Probationer of 2009 batch (Karnataka Cadre) and appoints her as Special Judicial Magistrate under sub 
section ( 2 ) of Section -13 of the said Code from 15 .10 .2010 till 21. 10 . 2010 , for trial of cases transferred to her by the Prl. District 
and Sessions Judge , D .K ., Mangalore . 

By Order of the High Court , 

R . B . BUDIHAL , 
P . R . 1535 

REGISTRAR GENERAL . 


NOTIFICATION 
No: GOB (1) 92 /2010 , Bangalore, Dated 1st October, 2010 

PART -I 
In exercise of the powers conferred by Clause (a ) of Sub -Section (3 ) of Section 21 of the Karnataka Small Causes 
Courts Act, 1964, the High Court of Karnataka hereby designates the Civil Judges mentioned in Column No.2 of the table below 
as the vacation Judges for the duration of adjournment of Small Causes Courts mentioned in Column No . 3 for the periods of 
Dasara Vacation of 2010 noted in Column No. 4 . 


TABLE 


Period 


SI. No 


Designation 


Small Causes 

Court 


From 


To 


2 


3 


4 


1. 
2 


Judge, Court of Small Causes, Bangalore . 
Addl..Judge .Court of Small Causes,Mysore . 


Bangalore 
Mysore 


11- 10 -2010 
11- 10 - 2010 


15 - 10 -2010 
15 -10-2010 


PART- 11 
In exercise of the powers conferred under Clause (b ) of Sub - Section (3 ) of Section 21 of the Karnataka Small Causes 
Courts Act, 1964 the Vacation Judges of Court of Small Causes are hereby directed to dispose of urgent civil matters in which 
injunction stay of Proceedings and attachment orders etc ., are sought for, during the Dasara Vacation of 2010 . 

By Order of the High Court, 

R . B . BUDIHAL , 
P . R . 1536 

REGISTRAR GENERAL . 


NOTIFICATION 
No: GOB( 1) 92/2010 , Bangalore, Dated 1st October, 2010 
. In exercise of the powers conferred by Clause (a ) of Sub - Rule of Rule 6 of the Family Courts (Procedure ) Rules, 
1987 ,the High Court of Karnataka hereby designates the Officers mentioned in Column No. ( 2) as Vacation Judges of the Family 
Courts mentioned in Column No.(3 ) for hearing of all matters which require to be immediately or promptly dealt with during the 
Dasara Vacation of 2010 for the Periods noted against then in Column No.4 . 

TABLE 

Period 
Designation 

Family Court 

From | Το 
2 

3 

4 
III Addl. Prl . Judge , Family Court, Bangalore 

Bangalore 

11 - 10 -2010 15 - 10 - 2010 
VI Addl. District and Sessions Judge , Belgaum . Belgaum 

11 - 10 - 2010 15 - 10 - 2010 
Prl. District and Sessions Judge, Bijapur. 

Bijapur 

11 - 10 - 2010 15 - 10 - 2010 
Prl.Civil Judge (Sr. Dn .) and CJM , Davanagere 

Davanagere 11 - 10 - 2010 | 15 - 10 - 2010 
5 Judge, Family Court , Gulbarga 

| Gulbarga L 11 - 10 - 2010 15 - 10 - 2010 


2000 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


& 039 


6 


Judge , Family Court , Mysore 

Mysore 

11 - 10 - 2010 15 - 10 - 2010 
7 Addl. District and Sessions Judge , Raichur 

Raichur 

11 - 10 - 2010 15 - 10 - 2010 
By Order and in the High Court , 

R . B . BUDIHAL , 
P . R . 1537 

REGISTRAR GENERAL 
NOTIFICATION 
No: GOB (1) 92 /2010, Bangalore , Dated 1st October, 2010 

PART -I 
In exercise of the powers conferred by Clause (a ) and (b ) of Sub -Section (3 ) of Section 28 of the Karnataka Civil Court 
Act, 1964 (Karnataka Act No. 21/ 1964), the High Court of Karnataka hereby designates the District Judges /Civil Judges 
mentioned in Column No. 2 of the table below , as the Vacation Judges , for the duration of adjournment of District Courts 
mentioned in column No . 3 for the period of Dasara Vacation of 2010 , noted in Column No. 4 . 

TABLE 

Period 
SI. No Designation 

District Court 

From 

To 


2 


4 


11- 10 -2010 


15 - 10 -2010 


11 - 10 -2010 


11- 10 - 2010 
11- 10 - 2010 


000voAWN 


10 
11 
12 
13 
14 
15 
16 
17 
18 


| 


Bangalore 
Rural District 
Bagalkot 
Belgaum 
Bellary 
Bellary 
Bidar 
Bijapur 
Chikmagalur 
Chitradurga 
Chitradurga 
Chamarajanagar 
Chickballapura 
Davanagere 
Dharwad 
Dharwad 
Gadag 
Gulbarga 
Hassan 
Hassan 
Haveri 
Kodagu -Madikeri 


|| Addl. District and Sessions Judge, Bangalore 
Rural District, Bangalore 
Prl. Senior Civil Judge and CJM , Bagalkot. 
V Addl . District and Sessions Judge, Belgaum . 
1 Addl. District and Sessions Judge, Bellary . 
Il Addl. District and Sessions Judge , Bellary . 
Presiding Officer, Fast Track Court-l, Bidar. 
Prl. District and Sessions Judge, Bijapur. 
Prl. District and Sessions Judge, Chikmagalur. 
Addl. District and Sessions Judge , Chitradurga . 
Presiding Officer, Fast Track Court , Chitraduraga 
Presiding Officer, Fast Track Court, Kollegal. 
Prl . District and Sessions Judge , Chickballapura . 
Prl . Senior Civil Judge and CJM , Davanagere. 

Presiding Officer, Fast Track Court-III , Dharwad . 
| III Addl. District and Sessions Judge , Dharwad. 

Presiding Officer, Fast Track Court ,Gadag . 
| IV Addl. District and Sessions Judge, Gulbarga 

Addl. District and Sessions Judge , Hassan . 
Presiding Officer, Fast Track Court, Hassan . 
Senior Civil Judge and CJM , Haveri. 
Presiding Officer, Fast Track Court, 
Kodagu -Madikeri. 
Presiding Officer, Fast Track Court_l, Koppal. 
Presiding Officer, Fast Taack Court -I Kolar. 
Prl. District and Sessions Judge, Mandya 
Prl. Civil Judge (Sr. Dn .) and CJM , Mandya 
1 Addl. District and Sessions Judge, Mysore . 
| Addl. District and Sessions Judge , D . K ., 
Mangalore . 
| III. Addl. District and Sessions Judge , D . K ., 
Mangalore . 
Addl. District and Sessions Judge , Raichur. 
District and Sessions Judge , Ramanagara . 
Presiding Officer, Fast Track Court- II , Shimoga 
| Presiding Officer , Fast Track Court -l, Shimoga 
III Addl. District and Sessions Judge , Tumkur 
Addl. District and Session Judge, Tumkur 


14 -10 - 2010 
11 - 10 - 2010 
11 - 10 - 2010 
11 - 10 - 2010 
11 - 10 -2010 
14 - 10 - 2010 
11- 10 - 2010 
11- 10 - 2010 
11 - 10 -2010 
11 - 10 - 2010 
13 - 10 - 2010 
11 - 10 - 2010 
11 - 10 -2010 
11- 10 - 2010 
14 - 10 -2010 
11 - 10 - 2010 
11 - 10 - 2010 


15 - 10 - 2010 
15 - 10 -2010 
13 - 10 - 2010 
15 - 10 - 2010 
15 - 10 - 2010 
15 - 10 - 2010 
15 -10 - 2010 
13 - 10 -2010 
15 - 10 - 2010 
15 -10 - 2010 
15 - 10 - 2010 
15 - 10 - 2010 
12 - 10 - 2010 
15 - 10 - 2010 
15 - 10 -2010 
15 - 10 -2010 
13- 10- 2010 
15 - 10 - 2010 
15 - 10 - 2010 
15 - 10 -2010 


| 


19 


20 


21 


2 


24 
25 
26 
27 


Koppal 
Kolar 
Mandya 
Mandya 
Mysore 
D . K .Mangalore 


11 - 10 - 2010 
11 -10 - 2010 
11 -10 -2010 
13 - 10 - 2010 
11 - 10 - 2010 
11- 10 - 2010 


15 - 10 - 2010 
15 - 10 - 2010 
12 - 10 -2010 
15 - 10 - 2010 
15 - 10 - 2010 
13 - 10 - 2010 


28 


D . K . Mangalore 


14 - 10 - 2010 


15 - 10 - 2010 


29 


30 


31 


Raichur. 
Ramanagara . 
Shimoga 
Shimoga 
Tumkur 
Tumkur 


11 - 10 - 2010 15 - 10 - 2010 
11 - 10 - 2010 15 - 10 - 2010 
11 - 10 - 2010 14 - 10 - 2010 

15 - 10 - 2010 
11 -10 - 2010 13 - 10 - 2010 
14 - 10 - 2010 15 - 10 - 2010 


32 
33 
34 


೬೧ . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


ಭಾಗ - ೨ 


35 
36 


Presiding Offficer , Fast Track Court, Udupi 
| Presiding Officer, Fast Track Court -II, Karwar. 


Udupi 
U .K ., Karwar 


11 - 10 - 2010 
11 .10 . 2010 


| 15 -10 -2010 | 
| 15 - 10 - 2010 


PART- II 
In exercise of the powers conferred under Sub - Section ( 3) of Section 28 of the Karnataka Civil Courts Act, 1964, the 
Vacation Judges are directed to dispose of urgent Civil matters in which injunction , stay of proceedings and attachment orders 
etc., are sought for during the Dasara Vacation of 2010 . 

PART-III 
In exercise of the Powers conferred under Sub - Section (5 ) of Section 28 of the Karnataka Civil Courts Act, 1964 , the 
Vacation Judges are directed to exercise the same administrative control over the staff of the Civil Courts that are being 
exercised by the Prl. District and Sessions Judges , during the period of Dasara Vacation of 2010 , in the absence of Prl. District 
and Sessions Judge , in the headquarters . 

PART - IV 
Wherever the Civil Judges (Sr.Dn ) mentioned in column No.2 are designated as Vacation Civil Judges, the District 
Judges are directed to issue a Notification as required under Sub - Section (3 ) of Section 10 of the Criminal Procedure Code 
making provisions for the disposal of any urgent application . 

By Order of the High Court , 

R . B . BUDIHAL , 
P . R , 1538 

REGISTRAR GENERAL 
NOTIFICATION 
No : GOB (1) 3 /2010 , Bangalore , Dated 28th September, 2010 
In Partialmodification of this office notification of even number dated 18 - 08 - 2010 , the Presiding Officer of the court of II 
Addl. Civil Judge and JMFC II Court, Chikmagalur , who is in concurrent charge of the court of Civil Judge and JMFC , Mudigere 
(on civil side ), is directed to itinerate the said court on Friday of every week, with immediate effect and until further orders . 

By Order of the High Court, 

R . B . BUDIHAL , 
P . R , 1539 

REGISTRAR GENERAL 
NOTIFICATION 
No: GOB (1) 414 /2009, Bangalore , Dated 1st October, 2010 
It is hereby notified that Friday the gth October, 2010 is declared as Non -sitting day for the Principal Bench of the High 
Court of Karnataka , Bangalore and the Circuit Benches at Dharwad and Gulbarga . In lieu of the same, Saturday the 23rd October 
2010 shall be Sitting Day for the Principal Bench of the High Court of Karnataka , Bangalore and the Circuit Benches at Dharwad 
and Gulbarga. 

By Order of the High Court, 

R . B . BUDIHAL , 
P . R . 1540 

REGISTRAR GENERAL 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 75 ಸಮನ್ವಯ 2010 , ಬೆಂಗಳೂರು, ದಿನಾಂಕ : 23ನೇ ಅಕ್ಟೋಬರ್, 2010 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 256 ಎಸ್ಎಎಸ್ 2010 , ದಿನಾಂಕ : 
17 - 04 -2010ರಲ್ಲಿ ಶ್ರೀ ಡಿ. ಸತ್ಯಮೂರ್ತಿ ಭಾ. ಆ.ಸೇ , (ಕೆಎನ್ - 84 ), ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಇವರ 
ಸೇವೆಯನ್ನು ಜಲಸಂಪನ್ಮೂಲ ಇಲಾಖೆಯಿಂದ ಹಿಂಪಡೆದು ಇವರನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆಯ ಖಾಲಿ 
ಇರುವ ಹುದ್ದೆಗೆ ನೇಮಕ ಮಾಡಲಾಗಿದೆ. 

* ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಮೆಮೊರಾಂಡಂ ಆಫ್ ಅಸೋಸಿಯೇಷನ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ 
ಆರ್ಟಿಕಲ್ 22(1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಡಿ. ಸತ್ಯಮೂರ್ತಿ, ಭಾ . ಆ. ಸೇ ., ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , 
ಜಲಸಂಪನ್ಮೂಲ ಇಲಾಖೆ ಇವರನ್ನು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ನಿರ್ದೆಶಕರ ಮಂಡಳಿಯ ನಿರ್ದೆಶಕರನ್ನಾಗಿ (ಶ್ರೀ 
ಎಂ . ಆರ್. ಕಾಂಬಳೆ, ಭಾ . ಆ . ಸೇ . ಇವರ ಸ್ಥಳದಲ್ಲಿ) ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್. ಬಿ .ಕೃಷ್ಣಪ್ಪನವರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1541 

ಇಂಧನ ಇಲಾಖೆ 


